' ಕರ್ನಾಟಿಕ ವಿಧಾನ ಪರಿಷತ್ತು 


ಚುಕ್ಕೆ ಗುರುತಿಲ್ಲದ ಪ್ರಶ್ನೆ ಸಂಖ್ಯೆ 08 (291) ; 
ಸದಸ್ಯರ ಹೆಸರು ಶ್ರೀ ಅರುಣ ಶಹಾಪುರ (ಶಿಕ್ಷಕರ ಕ್ಷೇತ) 
ಉತ್ತರಿಸಬೇಕಾದ ದಿನಾಂಕ ' 13.09.2021 
ಉತ್ತರಿಸಬೇಕಾದ ಸಜಿವರು ಮಾನ್ಯ ಉನ್ನತ ಶಿಕ್ಷಣ ಸಚಿವರು. 
ಪ್ರಶ್ನೆ ಘನ ಉತ್ತರ 
ಅ).| ಅನುದಾವಿತ ಪದವಿ ಕಾಲೇಜುಗಳಲ್ಲಿ ಸರ್ಕಾರದ ಪತ್ರ ಸಂಖ್ಯೆ: ಇಡಿ/246/ಯುಪಿಸಿ/2001, 
ಕಾರ್ಯನಿರ್ವಹಿಸುತಿರುವಾಗಲೇ ದಿ:01.02:2002 ರಲ್ಲಿ ಖಾಸಗಿ ಅನುದಾನಿತ ಶಿಕ್ಷಣ 


ಮರಣ ಹೊಂದಿದ ಸಂದರ್ಭದಲ್ಲಿ 
ಅವರ ಕುಟುಂಬಸ್ಥರಿಗೆ ಅನುಕಂಪದ 
ಹುದ್ದೆಯನ್ನು ಕೊಡುವ ಬಗ್ಗೆ ಪ್ರಸಕ್ತ 
ಇರುವ ನಿಯಮ ಮತ್ತು 
ಅವಕಾಶಗಳೇನಮು:; ಈ 'ಹಿಂದೆ 


ಅನುಕಂಪದ - ಹುಡ್ಮಿಗಳನ್ನು 
ನೀಡಲಾಗಿತ್ತೇ; ಆಗಿನ 
ನಿಯಮಾವಳಿಗಳೇನು; (ವಿವರ 
ನೀಡುವುದು) 


ಸಂಸ್ಥೆಗಳಲ್ಲಿ ಸೇವೆಯಲ್ಲಿದ್ದಾಗಲೇ ಮರಣ ಹೊಂದಿದ 
ನೌಕರರ ಅವಲಂಬಿತರಿಗೆ ಅನುಕಂಪದ ಆಧಾರದ 
ಮೇಲೆ ನೇಮಕಾತಿ. ಮಾಡಲು ಅವಕಾಶವಿಲ್ಲವೆಂದು 
ತಿಳಿಸಲಾಗಿರುತ್ತದೆ. ಅಲ್ಲದೆ ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ' ಇಡಿ/551/ಯುಪಿಸಿ/9, ದಿನಾ೦ಕ:07.08.2003 
ರಲ್ಲಿ ಹೊರಡಿಸಿರುವ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳು 
ಕಾಲೇಜು ಶಿಕ್ಷಣ ನಿಯಮಗಳು-2003 ರ ನಿಯಮ 08 
(02 ರಲ್ಲಿ “Vacant and unapproved post Non- 
teaching staff as on 01.03.2001 shall be permanently 
unaided. Any vacancies in the Non-teaching posts 
which as arisen after 01.03.2001 on account of 
retirement, resignation, removal, dismissal and death 


etc. are to remain permanently unaided. Such 
vacancies which are unaided shall be filled by the 
"management and salary and other allowances shall 
be paid from its own resources ಎಂದು 


] ತಿಳಿಸಲಾಗಿರುತ್ತದೆ. 


ಕಾಲೇಜು ಶಿಕ್ಷಣ ಇಲಾಖೆಯಲ್ಲಿ ಸ್ಟೀಕೃತಗೊಂಡಿದ್ದ 
ಅನುಕಂಪದ ಆಧಾರದ ನೇಮಕಾತಿ ಪ್ರಕರಣಗಳ 
ಕ್ರೋಢೀಕೃತ ಮಾಹಿತಿಗೆ ಸಂಬಂಧಿಸಿದಂತೆ ಸರ್ಕಾರದ 
ಪತ್ರ ಸಂಖ್ಯ: ಇಡಿ/159/ಯುಪಿಸಿ/2015, ದಿನಾಂಕ: 
06.06.2019 ರಲ್ಲಿ ಖಾಸಗಿ ಅನುದಾನಿತ ಪದವಿ 
ಕಾಲೇಜುಗಳಲ್ಲಿ ದಿನಾಂಕ: 01.03.2001 ರ ನಂತರ 
ತೆರವಾಗಿರುವ ಬೋಧಕೇತರ ಹುದ್ಮೆಗಳು ಶಾಶ್ವತವಾಗಿ 
ಅನುದಾನ ರಹಿತವೆಂದು ಪರಿಗಣಿಸಿರುವುದರಿಂದ, 
ಖಾಸಗಿ ಅನುದಾನಿತ ಪದವಿ ಕಾಲೇಜುಗಳಲ್ಲಿ 


ನಿಯಮಗಳಲ್ಲಿ ಅವಕಾಶವಿರುವುದಿಲ್ಲ. 


ಅನುಕಂಪದ ಆಧಾರದ ಮೇಲೆ ನೇಮಕಾತಿ ಮಾಡಲು 


ಆ) 


ಈ ಹಿಂದೆ ಸರ್ಕಾರದ ಆದೇಶ ಸಂಖ್ಯೆ: ಇಡಿ/98ಿ/ಎಸ್‌ 
"ಟಿಬಿ/1996, ದಿನಾ೦ಕ:21.11.1996 ರನ್ಯಯ ಅನುದಾವಿತ 
ಶಿಕ್ಷಣ ಸಂಸ್ಥೆಗಳಲ್ಲಿ ಸೇವೆಯಲ್ಲಿದ್ದಾಗ ಮೃತರಾಗುವ 
ನೌಕರರ ಅವಲಂಬಿತರಿಗೆ ಮಂಜೂರಾದ ಹುದ್ದೆಗಳಲ್ಲಿ, 
ಅನುಕಂಪದ ಆಧಾರದ ಮೇಲೆ ನೇಮಕಾತಿ ನೀಡಲು 
ಅವಕಾಶ ಕಲ್ಪಿಸಲಾಗಿತ್ತು. ಆದರೆ' ಈ ಉದ್ದೇಶಕ್ಕಾಗಿ 
ಹೊಸ ಹುದೆಗಳನ್ನು ಯಾವುದೇ ವೃಂದದಲ್ಲಿ ಸೃಜಿಸುವ 
ಅವಕಾಶವನ್ನು ನಿರಾಕರಿಸಲಾಗಿತ್ತು. 


ಹುದ್ದೆಯನ್ನು 


ಸರ್ಕಾರದ ಇತರೆ ಇಲಾಖೆಗಳಲ್ಲಿ 
ಅನುಕಂಪದ ಆಧಾರದ: ಮೇಲೆ 
ಉದ್ಯೋಗ ನೀಡುವ ನಿಯಮವಿದ್ದು, 
'ಅನುದಾವಿತ ಪದವಿ ಕಾಲೇಜುಗಳಲ್ಲಿ 
ಮಾತ್ರ" ಅವಕಾಶ ಇಲ್ಲದಿರುವುದು 
ಕಾರಣವೇನು; ಈ ಅನುದಾವಿತ ಪದವಿ 
ಕಾಲೇಜುಗಳಲ್ಲಿ: ಅನುಕಂಪದ 
ನೀಡುವ ಕುರಿತು 
ಸರ್ಕಾರದ ಸ್ಪಷ್ಟ ನಿಲುವೇನು: ಯಾವ 
ಕಾಲಮಿತಿಯ ಒಳಗೆ ಹುದ್ದೆ" ಭರ್ತಿ 


ಮಾಡಲು ಕ್ರಮ ಕೈಗೊಳ್ಳೆಲಾಗುವುದು? 


ಉದೃವಿಸುವುದಿಲ್ಲ. 


ಇಡಿ 24 ಯುಜಿಹೆ'ಚ್‌ 2021 


(ಡಾ: ಅಶ್ವ ರಾಯಣ ಸಿ.ಎಸ್‌) 
ಉನ್ನತ ಶಿಕ್ಷಣ ಸಚಿವರು. 


